ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ ತ 563 

ಸದಸ್ಯರ ಹೆಸರು : ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) 

ಉತ್ತರಿಸುವ ದಿನಾಂಕ 17-12-2021. 

ಉತ್ತರಿಸುವವರು » ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


bed SS, ra ಕಡ್‌ 
[ON ET ವರ್ಷಾ ಕಮ್‌ 


ಗ್ರಾಮ ಪಂಚಾಯಿತಿಗಳಿಗೆ 
ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವೆಷ್ಟು 
ಈ ಅನುದಾನವನ್ನು ಯಾವ ಯಾವ 
ಉದ್ದೇಶಗಳಿಗಾಗಿ ಖರ್ಚು ಮಾಡಲಾಗಿದೆ; (ಗ್ರಾಮ 
ಪಂಚಾಯಿತಿವಾರು ವಿವರ ನೀಡುವುದು) 


(ಅ) 


ಸರ್ಕಾರದ ಯಾವ ಯಾವ 
ಕಾರ್ಯಕ್ರಮ/ಯೋಜನೆಗಳು ಗ್ರಾಮ 
ಪಂಚಾಯಿತಿಗಳ ಮೂಲಕ ಜಾರಿಗೆ ಬರುತ್ತಿವೆ; ಈ 
ಕಾರ್ಯಕ್ರಮ/ಯೋಜನೆಗಳಿಗಾಗಿ ಕಳೆದ 3 
ವರ್ಷಗಳಲ್ಲಿ ಸರ್ಕಾರವು ಬಿಡುಗಡೆ ಮಾಡಿರುವ 
ಅನುದಾನವೆಷ್ಟು ಇದರಲ್ಲಿ ಖರ್ಚಾದ 
ಅನುದಾನವೆಷ್ಟು (ಫಲಾನುಭವಿ ವಿವರಗಳೊಂದಿಗೆ 
ಗ್ರಾಮ ಪಂಚಾಯಿತಿವಾರು ವಿವರ ನೀಡುವುದು) 


ಅನುದಾನ, ಅನುದಾನವನ್ನು ಯಾವ 
ಉದ್ದೇಶಗಳಿಗಾಗಿ ಖರ್ಚು ಮಾಡಲಾಗಿದೆ 


ವಿವರವನ್ನು ಸಿಡಿ. ಯ ಅನುಬಂಧದಲ್ಲಿ ನೀಡಿದೆ. 


(ಇ) ಕಳೆದೆ 3 ವರ್ಷಗಳಳ್ಲಿ 


ಸಾರ್ವಜನಿಕರಿಂದ ಸ್ವೀಕರಿಸಿರುವ ಒಟ್ಟು | ಸ್ಲೀಕರಿಸಿರುವ ಒಟ್ಟು ಮೊತ್ತ, ಮೊತ್ತವನ್ನು ಯಾವ 


(ಗ್ರಾಮ ಪಂಚಾಯಿತಿವಾರು ವಿವರ ನೀಡುವುದು) |೩.ಡ. ಯ ಅನುಬಂಧದಲ್ಲಿ ನೀಡಿದೆ. 


(ಈ) ಚ್‌ಮಗಳಾರ್‌ ನ್ನನ್‌ ಸ್‌ ಗ್ರಾವ 
ಪಂಚಾಯತಿಗಳು ಸ್ವಂತ ಕಟ್ಟಡಗಳನ್ನು ಹೊಂದಿವೆ; 

ಯಾವ ಯಾವ ಗ್ರಾಮ ಪಂಚಾಯತಿಗಳು ಬಾಡಿಗೆ § 
ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಇದ ವಿವರಗಳನ್ನು ಸಿಡಿ. ಯ ಅನುಬಂಧದಲ್ಲಿ ನೀಡಿದೆ. 
ಪಾವತಿಸುತ್ತಿರುವ ಬಾಡಿಗೆ ಮೊತ್ತವೇನು? (ಗ್ರಾಮ ೂ Q 
ಪಂಚಾಯತಿವಾರು ವವರ ನೀಡುವುದು) 


ಸಂ. ಗ್ರಾಅಪ ಗ್ರಾಪಂಅ"2027 


B 


ನೆಸ್‌. ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 


ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಗ್ರಾಮ ಪಂಚಾಯಿತಿಗಳಿಗೆ 
ಕಳೆದ 3 ವರ್ಷಗಳಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ 


ಯಾವ 
ಮತು 


ಫಲಾನುಭವಿಗಳ ವಿವರದೊಂದಿಗೆ ಗ್ರಾಮ ಪಂಜಾಯಿತಿವಾಯ 


ಈ ಗ್ರಾಮ ಚಿಕ್ಕಮಗಳೊರು ಜಿಲ್ಲೆಯಲ್ಲಿರು ಗ್ರಾಮ ಪೆಂಜಾಹಾತಗ 
ಪಂಚಾಯಿತಿಗಳು ಕರದ ರೂಪದಲ್ಲಿ | ಕಳೆದ 3 ವರ್ಷಗಳಲ್ಲಿ ಕರದ ರೂಪದಲ್ಲಿ ಸಾರ್ವಜನಿಕರಿಂದ 


ಟ 
ಮೊತ್ತವೆಷ್ಟು ಈ ಆದಾಯವನ್ನು ಯಾವ ಯಾವ ಉದ್ದೇಶಗಳಿಗಾಗಿ ' ಖರ್ಚು ಮಾಡಲಾಗಿದೆ ಎಂಬುದರ 
ಉದ್ದೇಶಗಳಿಗಾಗಿ ಖರ್ಚು ಮಾಡಲಾಗಿದೆ? | ವಿವರದೊಂದಿಗೆ ಗ್ರಾಮ ಪಂಚಾಯಿತಿವಾರು ವಿವರವನ್ನು 


